ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1399 

ವಿಧಾನ ಪರಿಷತ್ತು ಸದಸ್ಯರ ಹೆಸರು : ಶ್ರೀಎನ್‌ ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕೆ : 16.03.2021 

ಉತ್ತರಿಸುವ ಸಚಿವರು : ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 


ಕ್ರ.ಸಂ ಪ್ರಶ್ನೆ ಉತ್ತರ 


ಆ ಮಂಡ್ಯ ಜಿಲ್ಲೆಯಲ್ಲಿ ಜನತೆಗೆ ನೀಡುವ ಆಹಾರ | ಮಂಡ್ಯ ಜಿಲ್ಲೆಯ ಪಡಿತರ ಫಲಾನುಭವಿಗಳಿಗೆ ಆಹಾರ 
ಧಾನ್ಯಗಳ ಸಬ್ಬಿಡಿಗೆ ಪ್ರತಿ ವರ್ಷಕ್ಕೆ ಎಷ್ಟು | ಧಾನ್ಯಗಳನ್ನು ವಿತರಿಸಲು 2020-21 ನೇ ಸಾಲಿನ ಫೆಬ್ರವರಿ- 
ಖರ್ಚು ಮಾಡಲಾಗುವುದು; 2021 ಮಾಹೆಯ ಅಂತ್ಯದವರೆಗೂ ರೂ.8204.38 


ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಆ ಇದರಲ್ಲಿ ರಾಜ್ಯ ಮತ್ತು ಕೇಂದ್ರ ಪಾಲು ಎಷ್ಟು; | ಮಂಡ್ಯ ಜಿಲ್ಲೆಗೆ ಪಡಿತರ ಚೀಟಿದಾರರಿಗೆ ಆಹಾರ ಧಾನ್ಯಗಳ 
(ತಾಲ್ಲೂಕುವಾರು ವಿವರ ನಿಡುವುದು) ವಿತರಣೆಗಾಗಿ 2020-21 ನೇ ಸಾಲಿನಲ್ಲಿ ಫೆನ್ರವರಿ-2021 ರ 
ಮಾಹೆಯವರೆಗೂ ರೂ.8204.38 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. 

ರಾಜ್ಯದ ಪಡಿತರ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದಿಂದ 
ಎನ್‌. ಎಫ್‌. ಎಸ್‌ .ಎ ಅಕ್ಕಿಯನ್ನು ಪ್ರತಿ ಕೆ.ಜಿಗೆ ರೂ.3/- ರ 
ದರದಲ್ಲಿ ' ಖರೀದಿಸಿ ಹಾಗೂ ಇತರೆ ವೆಚ್ಚ ಪ್ರತಿ ಕೆ.ಜಿಗೆ 
ರೂ.2.385/- ರಂತೆ ಸೇರಿಸಿ ಒಟ್ಟು ರೂ.5.35/- ಪ್ರತಿ ಕೆ.ಜಿಗೆ 
ವೆಚ್ಚವಾಗುತ್ತಿದ್ದು ಇದನ್ನು ರಾಜ್ಯ ಸರ್ಕಾರದಿಂದಲೇ 
ವೆಚ್ಚಭರಿಸಲಾಗುತ್ತಿದೆ ಹಾಗೂ ರಾಜ್ಯದ್ಯಲ್ಲಿ 
ಹೆಚ್ಚುವರಿಯಾಗಿ ಪ್ರತಿ ಆದ್ಯಾತಾ ಪಡಿತರ ಚೀಟಿಗೆ 2 ಕೆ.ಜಿ 
ಗೋಧಿಯನ್ನು ರಾಜ್ಯ ಸರ್ಕಾರದ ಅನುದಾನದಲ್ಲಿ 
ಉಚಿತವಾಗಿ ಹಂಚಿಕೆ ನೀಡಲಾಗುತ್ತಿದೆ. 

ಮಂಡ್ಯ ಜಿಲ್ಲೆಯಲ್ಲಿ ತಾಲ್ಲೂಕುವಾರು ವಿತರಣಾ 
ಪ್ರಮಾಣದ ವಿವರವನ್ನು ಲಗತ್ತಿಸಿದೆ. ಮತ್ತು ಇಲಾಖೆಯಿಂದ 
ಅನುದಾನವನ್ನು ಜಿಲ್ಲಾ ಘಟಕ ಕಚೇರಿಗಳಿಗೆ ಬಿಡುಗಡೆ 
ಮಾಡಲಾಗುತ್ತಿದೆ, ತಾಲ್ಲೂಕುವಾರ ಅನುದಾನವನ್ನು 


ಬಿಡುಗಡೆಯಾಗುಪುದಿಲ್ಲ. 


ಣ್ಲ ಮಂಡ್ಯ ಜಿಲ್ಲೆ . ಜನತೆಗೆ ನೀಡುವ ಆಹಾರ ರಾಷ್ಟ್ರೀಯ ಆಹಾರ ಭದ್ರತಾ ಾಯ್ದೆ ಯಡಿ ಕೇಂದ್ರ ಸರ್ಕಾರವು 


ಧಾನ್ಯವನ್ನು ಸರ್ಕಾರ ಎಲ್ಲಿಂದ ಖರೀದಿ ಹಂಚಿಕೆ ಮಾಡುವ ಅಕ್ಕಿಯನ್ನು ರೂ.3/- ರ ದರದಲ್ಲಿ, ಕೇಂದ್ರ 


ಮಾಡುತ್ತದೆ; ಯಾವ ದರದಲ್ಲಿ ಅಕ್ಕಿ ಹಾಗೂ 
ಇತರೆ ಆಹಾರ ಧಾನ್ಯಗಳನ್ನು ಖರೀದಿ 
ಮಾಡುತ್ತದೆ; (ವಿವರ ನೀಡುವುದು) 


ಸರ್ಕಾರವು ನಿಗಧಿಪಡಿಸಿರುವ ಪಡಿತರ ಚೀಟಿಗಳ ಸಂಖ್ಯೆಸುತ 
ಹೆಚ್ಚುವರಿಯಾಗಿರುವ ಪಡಿತರ ಚೀಟಿಗಳಿಗೆ ರಾಜ್ಯ' ಸರ್ಕಾರದ 
ವೆಚ್ಚದಲ್ಲಿ ಭಾರತ ಆಹಾರ ನಿಗಮದಿಂದ ಮುಕ್ತ ಮಾರುಕಟ್ಟೆ 
ಮಾರಾಟ ಯೋಜನೆಯಡಿ ಅಕ್ಕಿಯನ್ನು ಪ್ರತಿ ಕೆಜಿ ಗೆ ರೂ.20/- 
ರ ದರದಲ್ಲಿ ಖರೀದಿಸಲಾಗುತ್ತಿದೆ. ಹಾಗೂ ಅಗತ್ಯವಿರುವ 


ಗೋಧಿಯನ್ನು ಸಹ ಮುಕ್ತ ಮಾರುಕಟ್ಟೆ ದರದಲ್ಲಿ ಭಾರತ 


ಆಹಾರ ನಿಗಮದಿಂದ ಖರೀದಿಸಿ ವಿತರಿಸಲಾಗುತ್ತಿದೆ. 


ಈ ರೈತರಿಂದ ನೇರವಾಗಿ ಭತ್ತ, ರಾಗಿ ಹಾಗೂ ಇತರೆ ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯದ ರೈತರು ಚೆಳೆದ 
ಆಹಾರ ಪದಾರ್ಥಗಳನ್ನು ಖರೀದಿ ಮಾಡಿ| ಭತ್ತ, ರಾಗಿ ಮತ್ತು ಬಿಳಿ ಜೋಳವನ್ನು ಖರೀದಿಸಿ ಸಾರ್ವಜನಿಕ 
ಸಬ್ಬಿಡಿ ದರದಲ್ಲಿ ನಾಗರೀಕರಿಗೆ ವಿತರಣೆ | ವಿತರಣಾ ಪದ್ದತಿಯಡಿ ಪಡಿತರ ಫಲಾನುಭವಿಗಳಿಗೆ 
ಮಾಡಲು ಸರ್ಕಾರಕ್ಕಿರುವ ತೊಂದರೆಯೇನು; ವಿತರಿಸಲಾಗುತ್ತಿದೆ. 

(ವಿಷರ ನೀಡುವುದು) 
ಉ ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮವೇನು? ಮೇಲಿನಂತೆ 


ಆನಾಸ 106 ಡಿಆರ್‌ಎ 2021 (ಇ-ಆಫೀಸ್‌) 


( 


ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


REQUIREMENT 
sl. WHOLESALE GODOWN Noof AAY ನ R 
No. DISTRICT TALUK NAME Cards pH REQT TOTAL NFSA- JANUARY CB 
fii REQT « 

204 [MaNDva KRISHNARAIPET [25S TAPCNS KR PET 5646] al” 1235.935| 147,588] 
205 [MANDYA [ADDOR 2TOTTAPCNS |g 3388) 740.935 859.515 149.465} 
206 |MANDYA IMADDUR TKFCSC CTO 2760 480085 576.685 244.938] 
207 |MANDYA [MALVALL 281] TAPCMS 3913 22955 744.335 867.290 302.729 
208 [MANDYA MALAVALLT nA] KECSC LTO 2764 33764 96.740 418.820 515.560 160.1821 
205 |MaNnYA [MANDYA aes RAPCMS 4386 232037] 153.510 1160.185 1313.695 244.636] 
310 [MANDYA MANDYA 29s) KFCSC LTD 1244 $1386) ೩3.549 406930 ೩50.470 70.039 
213 (MANDYA [NAGAMANGLA [270 TAPCNS 4613 154338 161.455] 771.690 933.145 140.445] 
212 [MANDYA PANDAVAPURA (274) TAPCMS LTO 3526 1453031 323.410 726.515 849.925] 65.778 
213 [MANDYA SRIRANOAPATNA iz KSC 1 1233 73177 43.155 365.885] ೩09.040 70.556 
214 [MANDYA [SRIRANGAPATNA 273 TAPCMS 1513 64363 52,955 320.815 373.770 39.811 

MANDYA Toul 34586 1334903 1210,510 7174.520| 3385.030 1536.181 


STC) SUDONM WSL HEA? PINAL ALIOTMENT FOR THE MOUTH OF HBRUARY 2021 (FY MT 


ಹಾ ad wots cooun | Naorrea | ws sc Pe ER 
RAE Poncce | lax | wear ಟಸಂಣ | ಗತರತ 

Jae SOT CCITT i al Fm 
Me arses. a pr CY) nial ness ಇ 
en ie ere ಭ್ರ sel in ani pr pyr 
PT oT plies ~———— FY ಸ Ey 
Wee Fo ETE FT) ‘om oni Fr 
ವ ಮ EE sal nil ul iri jezoeal 

RS ETD A 1 pM rN 

Pe ris pS WaT Te $e ಗಾಗ 
Fes FT TE Som FT MMR BRT 
PS [Tis oss pn esl Fem 
ren OTN ESS es ೨ FT] [ren 
PNT Els 


SA ALULOTED 
NET REQUIRE OMSS{D) RICE FORFEITED QFY FORFEITED GTY 
MENT AAY FCIRICE | PHH EC) RICE TOTAL NFSA PUR DON CONVERTED INTO CONVERTED INTO TOTAL RICE RESERVE SHORTAGE 
ALOT is ALLOTMENT 
10-02-2024. OMss MSS H 
F 1088.347| 197.505: 953.000] 1150.50} 1150.505| -62.158| 
710.046] 118.545 680.000] 798.545 J 798.545: -88.499| 
431.737 96.635; 441.000] 537.6351 SR 537.635 -105.898| 
564.561 122.955 683.000| 805.955] - 805.955 -241.394| 
355.378] 96,775 384 000| 480.775, — 480.775 125. 397 
1069.059} 153.510 1065.000| 1218.510 1218.510| 149.451 
380.431 43.540] 373. 000] 416.540| NN 416.540} 36.109 
792.7001 161.455: 708.000] 269.455 869.455 -76.755| 
784.147] 123,445| 665.0001 788.445] 788.445 -4.298 
338.484 43.155 336.000| 379.155 379.1551 40.671! 
333.959] 52.955 295.000! 347.955] 347.955} -13.996| 
6848.849| 1210475 6583.000 7793.475) 0.000 F793.475 944.626] 0.000 


COMMISSIONER 


FOOD, CIVIL SUPPLIES AND CONSUMER 
AFFARIS DEPARTMENT, BENGALURU 


